ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 876(1135) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು : ಕೃಷಿ ಸಚಿವರು 


ವಿಷಯ : ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ನಿರ್ನಿಸಲಾದ ಕಿಂಡಿ ಅಣೆಕಟ್ಟುಗಳ ಕುರಿತು 


(ಅ) ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 
ಅಬಿವೃದ್ದಿ ಪಡಿಸಲಾದ ಕೃಷಿ ಹೊಂಡ ಮತ್ತು ಕೆರೆಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು, 
ತಾಲ್ಲೂಕುವಾರು ಮತ್ತು ಗ್ರಾಮವಾರು ಮಾಹಿತಿ ನೀಡುವುದು) 


(ಆ) ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿಯಲ್ಲಿ 
ನಿರ್ಮಿಸಲಾದ ಕ೦ಡಿ ಅಣೆಕಟ್ಟುಗಳು ಕಾಲುಸಂಕ ಮತ್ತು ಸೇತುವೆಗಳ ಸಂಖ್ಯೆ ಎಷ್ಟು ; 
ಅವುಗಳಿಗೆ ಬಳಸಲಾದ ಅನುದಾನವೆಷ್ಟು ; ಅವುಗಳು ಯಾವುವು; (ಜಿಲ್ಲಾವಾರು, 
ತಾಲ್ಲೂಕುವಾರು ಮತ್ತು ಗ್ರಾಮವಾರು ಮಾಹಿತಿ ನೀಡುವುದು) 


(ಇ) ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಯಾರಿಗೆ ವಹಿಸಲಾಗಿದೆ; 
ಕಳೆದ ಮೂರು ವರ್ಷಗಳಲ್ಲಿ ಇವುಗಳ ನಿರ್ವಹಣೆಗೆ ಬಿಡುಗಡೆಯಾದ ಅನುದಾನವೆಷ್ಟು ; 
ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕ೦ಡಿ ಅಣೆಕಟ್ಟುಗಳು ನಿರ್ವಹಣೆಯ 
ಕೊರತೆಯಿಂದ ಹಾಳಾಗುತ್ತಿರುವುದನ್ನು ತಪ್ಪಿಸಲು ಸರ್ಕಾರದ ಕ್ರಮವೇನು? 


